ಕರ್ನಾಟಕ ಸರ್ಕಾರ . 
(ಕೃಷಿ ಇಲಾಖೆ) 
ಕೃಷಿ ಆಯುಕ್ತರ ಕಾರ್ಯಾಲಯ, ನಂ.01, ಶೇಷಾದ್ರಿ ರಸ್ತೆ, ಬೆಂಗಳೂರು-01. 
ಸಂಖ್ಯೆ:ಜಕ್ಕನಿ(ಬೆವಿ)/ LAQ-639/2024-25 ದಿನಾ೦ಕ:18.07.2024 
ರವರಿಗೆ, 
ಸರ್ಕಾರದ ಕಾರ್ಯದರ್ಶಿಗಳು, 
ಕೃಷಿ ಇಲಾಖೆ, ' 
ಬಹುಮಹಡಿ ಕಟ್ಟಡ, 
ಬೆ೦ಗಳೂರು. 
ಮಾನ್ಯರೇ, 


ವಿಷಯ: ಮಾನ್ಯ ವಿಧಾನಸಭೆಯ ಸದಸ್ಯರಾದ ಶ್ರೀ ಪಾಟೀಲ್‌ ಎ೦ ವೈ 
(ಅಫ್ಮಲ್‌ ಪುರ್‌) ಇವರ ಚುಕ್ಕೆ ಗುರುತಿಲ್ಲದ ಪ್ರಶ್ನೆ 
ಸಂಖ್ಯೆ:639 ಗೆ ಉತ್ತರಿಸುವ ಕುರಿತು. 
ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ, ಮಾನ್ಯ ವಿಧಾನಸಭೆಯ 
ಸದಸ್ಯರಾದ ಶ್ರೀ ಪಾಟೀಲ್‌ ಎಂ.ವೈ (ಅಫ್ಕಲ್‌ ಪುರ್‌) ಇವರ ಚುಕ್ಕೆ ಗುರುತಿಲ್ಲದ 
ಪ್ರಶ್ನೆ ಸ೦ಖ್ಯೆ:639 ಗೆ ಮಾಹಿತಿ ಸಿದ್ಧಪಡಿಸಿ ಈ ಪತ್ರದೊಂದಿಗೆ ಲಗತ್ತಿಸಿ 
ಸಲ್ಲಿಸಲಾಗಿದೆ. 


``ತಮ್ಮ ವಿಶ್ವಾಸಿ, 


ಕೃಷಿ ನಿರ್‌ಶಕರು 
ಚೆ 


ಕ 


ರ್ನಾಟಕ ವಿಧಾನಸಭೆ 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸ೦ಖ್ಯೆ 


639 


ಪ್ರಶ್ನೆ ಕೇಳಿರುವ ವಿಧಾನ ಸ 
ಸದಸ್ಯರು 


ಭೆಯ |ಶ್ರೀ ಪಾಟೀಲ್‌ ಎಂ ವೈ (ಅಫ್ನಲ್‌ ಪುರ್‌) 


ಉತ್ತರ ನೀಡುವ ಸಚಿವರು 
ಉತ್ತರಿಸಬೇಕಾದ ದಿನಾಂಕ 


ಮಾನ್ಯ ಕೃಷಿ ಸಚಿವರು 
24.07.2024 


ವಿಷಯ: ಫಸಲ್‌ ಬಿಮಾ ಯೋಜನೆ. 


ಪ 
ಶಿರಃ 


ಪ್ರಶ್ನೆ 


ಉತ್ತರ 


ಅಫಜಲಪೂರ 

ಮತಕ್ಕೇತ್ರದಲ್ಲಿ ಅನೇಕ 
ಕಡೆ ರೈತರು ವಿಮೆ 
ಕಂತನ್ನು ಕಟ್ಟೆ ಬೆಳೆಗಳು 
ನಾಶವಾದಾಗ ಫಸಲ್‌ 
ಬಿಮಾ ಯೋಜನೆಯ 
ಸಮೀಕ್ಷೆ ತಪ್ಪಾಗಿ ವರದಿ 


ಅಫಜಲಪೂರ ಮತಕ್ಷೇತ್ರದಲ್ಲಿ ರೈತರು ವಿಮೆ ಕಂತನ್ನು 
ಕಟ್ಟಿ ಬೆಳೆಗಳು ನಾಶವಾದಾಗ ಫಸಲ್‌ ಬಿಮಾ ಯೋಜನೆಯ 
ಸಮೀಕ್ಷೆ ತಪ್ಪಾಗಿ ವರದಿ ಸಲ್ಲಿಸಿರುವುದರಿಂದ ರೈತರಿಗೆ 
ಅನ್ಯಾಯವಾಗುತ್ತಿರವುದು ಸರ್ಕಾರದ ಗಮನಕ್ಕೆ 
ಬಂದಿರುವುದಿಲ್ಲ. 


ಪ್ರಧಾನ ಮಂತ್ರಿ ಫಸಲ್‌ ಬಿಮಾ ಯೋಜನೆಯ (PMFBY) 
ಪರಿಷತ ಮಾರ್ಗಸೂಚಿಯನ್ವಯ 2023-24ನೇ ಸಾಲಿನಲ್ಲಿ 
ಅಫಜಲಪೂರ ಮತಕ್ಷೇತ್ರದಲ್ಲಿ ಒಟ್ಟು 16,808 ಅರ್ಹ ರೈತ 
ಪ್ರಸ್ತಾವನೆಗಳಿಗೆ ಒಟ್ಟು ರೂ.14.93 ಕೋಟಿ ಬೆಳೆ ವಿಮೆ 
ಪರಿಹಾರ ಮೊತ್ತ ಮಂಜೂರಾಗಿರುತ್ತದೆ. 


ಸಲ್ಲಿಸಿರುವುದರಿಂದ 
ಅನ್ಯಾಯವಾಗುತ್ತಿರವುದು 
ಸರ್ಕಾರದ ಗಮನಕ್ಕೆ 
ಬಂದಿದೆಯೇ: 

ಆ) (ಹಾಗಿದ್ದಲ್ಲಿ,  ಆತನೂರ 
ಹೋಬಳಿಯಲ್ಲಿ ಬರುವ 
ಗುಡೂರು, ಎನೀಲೂರು, 
ಭೈರಮಡಗಿ, 
ಕೋಗನೂರು, ಮದರಾಬಿ, 
ಚೌಡಾಪುರ ಗ್ರಾಮಗಳ 
ಹಾಗೂ ಕಜರಗಿ 
ಹೋಬಳಿಯ ಇನ್ನೂ 
ಅನೇಕ ಗ್ರಾಮಗಳ 
ರೈತರಿಗೆ ಇನ್ನೂ 
ಪರಿಹಾರ ಸಿಗದೇ 
ಇರುವುದು ಸರ್ಕಾರದ 
ಗಮನದಲ್ಲಿದೆಯೇ: 


ಸದರಿ ಯೋಜನೆಯಡಿ ಆತನೂರ ಹೋಬಳಿಯಲ್ಲಿ 
ಬರುವ ಗುಡೂರು, ನೀಲೂರು, ಭೈರಮಡಗಿ, ಕೋಗನೂರು, 
ಮದರಾಬಿ, ಚೌಡಾಪುರ ಗ್ರಾಮಗಳ ಹಾಗೂ ಕಜರಗಿ 
ಹೋಬಳಿಯ ಗ್ರಾಮಗಳಲ್ಲಿ 2023-24ನೇ ಸಾಲಿನಲ್ಲಿ ಒಟ್ಟು 
ಒಟ್ಟು 2,387 ಅರ್ಹ ರೈತ ಪ್ರಸ್ತಾವನೆಗಳಿಗೆ ರೂ.2.46 
ಕೋಟಿ ಬೆಳೆ ವಿಮೆ ಪರಿಹಾರ ಮೊತ್ತ ಮಂಜೂರಾಗಿರುತ್ತದೆ. 


PMFBY ಮಾರ್ಗಸೂಚಿಯನ್ವಯ ನೋಂದಣಿಯಾದ ಅರ್ಹ 


ಮಾರ್ಗಸೂಚಿಯಲ್ಲಿ 


ಹಾಗಿದ್ದಲ್ಲಿ, ಸದರಿ 

'ಪರಿಹಾರ ವಂಚಿತ |ರೈತರಿಗೆ ಬೆಳೆ ವಿಮೆ ಪರಿಹಾರ ಮೊತ್ತ ಸ೦ದಾಯವಾಗುತ್ತದೆ. 
ರೈತರಿಗೆ ಯಾವ | ಅರ್ಹ ಇಲ್ಲದ ರೈತರಿಗೆ' ಬೆಳೆ ವಿಮೆ ಪರಿಹಾರ ಮೊತ್ತ 
ಕಾಲಮಿತಿಯೊಳಗೆ 

ಪರಿಹಾರ ಅವಕಾಶವಿರುವುದಿಲ್ಲ. 

ನೀಡಲಾಗುವುದು? 

(ಪೂರ್ಣ ವಿವರ 

ನೀಡುವುದು) 


ಸಿ ಶಕರು 


